ಕರ್ನಾಟಕ ವಿಧಾನ ಪರಿಷತ್ತು 


ಸೇರಿದಂತೆ)ಸದರಿ ಕಾಲೇಜು ಅವುಗಳಲ್ಲಿ 
ಲಭ್ಯವಿರುವ ಸೀಟುಗಳ ಸಂಖ್ಯೆ ಎಷ್ಟು; 
ಅದರಲ್ಲಿ ಸರ್ಕಾರಿ ಕೋಟಾದ ಸೀಟುಗಳ 
ಸಂಖ್ಯೆ ಎಷ್ಟು; (ಕಾಲೇಜುವಾರು 
ಹೆಸರಿನೊಂದಿಗೆ ಜಿಲ್ಲಾವಾರು ವಿವರ 
ನೀಡುವುದು) 


ಸವಾಸಪನಷತಸಡಸ್ಯರ ನತು: [ಕ್ರೀ.ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಪುಕ್ಕ ಗುರುತಿಲ್ಲದ ಪ್ರಶ್ನೆ ಸಂಖ್ಯ: [30331 
ಉತ್ತರಿಸಬೇಕಾದ ದಿನಾಂಕ: 13-09-2021 ( 
ಈಉತ್ತರಸುವ ಸಡೆವರು: [ಪಾನ್ಯ ವೃಡ್ಯಕಾಯ ನನ್ಷಣ ಹಾಗೂ ಆರೋಗ್ಯ | 
ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು 
ಕ್ರಮ ಪ್ರಶ್ನೆ - ಉತ್ತರ 
ಸಂಖ್ಯೆ § : 
ಆ) ರಾಜ್ಯದಲ್ಲಿರುವ ಒಟ್ಟು ವೈದ್ಯಕೀಯ [ರಾಜ್ಯದ ಒಟ್ಟು ವೈದ್ಯಕೀಯ ಕಾಲೇಜುಗಳ 
ಕಾಲೇಜುಗಳ ಸಂಖ್ಯೆ ಎಷ್ಟು; (ಖಾಸಗಿ | ಸಂಖ್ಯೆ60 (ಖಾಸಗಿ ಮತ್ತು ಡೀವ್ನ್‌ 
ಡೀಮ್ಸ್‌ ಯೂನಿವರ್ಸಿಟಿಗಳು | ವಿಶ್ವವಿದ್ಯಾಲಯಗಳು ಸೇರಿದಂತೆ) :: ಸದರಿ 


ಕಾಲೇಜುಗಳಲ್ಲಿ ಲಭ್ಯವಿರುವ ಒಟ್ಟು ವೈದ್ಯಕೀಯ 
ಸೀಟುಗಳ ಸಂಖ್ಯೆ:6872 "ಅದರಲ್ಲಿ. ಸರ್ಕಾರಿ 
ಕೋಟಾದ ಒಟ್ಟು ಸೀಟುಗಳ ಸಂಖ್ಯೆ:3900 
ವೈದ್ಯಕೀಯ ಕಾಲೇಜುಗಳ ಹೆಸರಿನೊಂದಿಗೆ 
ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ"1ರಲ್ಲಿ 
ಲಗತ್ತಿಸಲಾಗಿದೆ. 


ಆ) 


5090215 ಶೈಕ್ಷಣಿಕ ಇಎಸಾಲಿನಲ್ಲಿ 
ವೈದ್ಯಕೀಯ ಕಾಲೇಜುಗಳಲ್ಲಿ ರಾಜ್ಯದ 
ಎಷ್ಟು ಮಕ್ಕಳಿಗೆ ಪ್ರವೇಶಾವಕಾಶ 
ಲಭ್ಯವಾಗಿದೆ; ಅನ್ಯೆ ರಾಜ್ಯದವರಿಗೆ ಅನ್ಯ 
ದೇಶದವರಿಗೆ ನೀಡಲಾದ 
ಪ್ರವೇಶಾವಕಾಶಗಳ ಸಂಖ್ಯೆ ಎಷ್ಟು; 


2031ನೇ ಶೈಕ್ಷಣಿಕ ಸಾಲಿನಲ್ಲಿ ವೈದ್ಯಕೀಯ | 
ಸೀಟುಗಳನ್ನು: ಪಡೆದ ಒಟ್ಟು ವಿದ್ಯಾರ್ಥಿಗಳ 
ಸಂಖ್ಯೆ:6290. 

2020-21ನೇ ಸಾಲಿನಲ್ಲಿ ವೈದ್ಯಕೀಯ 
ಸೀಟುಗಳನ್ನು ಪಡೆದ ರಾಜ್ಯದ ವಿದ್ಯಾರ್ಥಿಗಳ 
ಸಂಖ್ಯೆ:5594. 

2020-21ನೇ ಸಾಲಿನಲ್ಲಿ ವೈದ್ಯಕೀಯ 
ಸೀಟುಗಳನ್ನು ಪಡೆದ ಹೊರ ರಾಜ್ಯದ 
ವಿದ್ಯಾರ್ಥಿಗಳ ಸಂಖ್ಯೆ:670. 


2020-21ನೇ ಸಾಲಿನಲ್ಲಿ ವೈದ್ಯಕೀಯ ಸೀಟುಗಳಿಗೆ 
ಪ್ರವೇಶ ಪಡೆದ NR, C1, PIO & Foreign 
National ವಿದ್ಯಾರ್ಥಿಗಳ ಸಂಖ್ಯೆ:26. 

ವಿವರಗಳ ತಃಖ್ತೆಯನ್ನು ಅನುಬಂಧ-2ರಲ್ಲಿ 
ಲಗತ್ತಿಸಲಾಗಿದೆ. 


ಇ) 2021-22ರ ಶೈಕ್ಷಣಿಕ ಸಾಲಿನಲ್ಲಿ ಮೊದಲ 
ವರ್ಷದ ಎಂಬಿಬಿಎಸ್‌ ಪ್ರವೇಶಾರ್ಥಿ 
ವಿದ್ಯಾರ್ಥಿಗೆ ನಿಗಧಿಪಡಿಸಿದ ಶುಲ್ಕವೆಷ್ಟು; 
(ಸರ್ಕಾರಿ ಕಾಲೇಜುಗಳು, ಖಾಸಗಿ 
ಕಾಲೇಜುಗಳು, ಡೀಮ್ಮ್‌ ಯೂನಿವರ್ಸಿಟಿಗಳು 


ನಿಗಧಿಪಡಿಸಿದ ಶುಲ್ಕದ ವಿವರ ನೀಡುವುದು) 


ಮಾಹಿತಿಯನ್ನು 
ಲಗತ್ತಿಸಲಾಗಿದೆ. 


ಅನುಬಂಧ-3ರಲ್ಲಿ i 


.ಈ) ಕಟ್ಟ ಕೆಡೆಯ ಪ್ರವೇಶಾವಕಾಶವನ್ನೂ 
ಕೌನ್ಸಲಿಂಗ್‌ ಮೂಲಕವೇ ಭರ್ತಿ ಮಾಡಲು 
ಸರ್ಕಾರ ಕೈಗೊಂಡ ಕ್ರಮವೇನು; 
ಕೌನ್ಸಲಿಂಗ್‌ ಹಂತದ ಕೊನೆಯ ಕ್ಷಣಗಳಲ್ಲಿ 
ಸೀಟುಗಳ ಲಭ್ಯತೆಯ ಬಗ್ಗೆ ಮಾಹಿತಿ 
ನೀಡುವ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ 
ಕೋರಿಕೆಯನ್ನು ಮಾನ್ಯ ಮಾಡಿ ಆ 
ಸೀಟುಗಳನ್ನು ಕೌನ್ಸಿಲಿಂಗ್‌ ಪ್ರಕ್ರಿಯೆಯಲ್ಲಿ 
ಒಳಪಡಿಸಲು ಸರ್ಕಾರದ 
ಕಾರ್ಯಸೂಚೆಯೇನು; 


ಫನ ಸರ್ಪ್ವೋಚ್ಛ ನ್ಯಾಯಾಲಯವು Dar slam 
ಪ್ರಕರಣದಡಿ ನೀಡಿರುವ ನಿರ್ದೇಶನದಂತೆ ರಾಜ್ಯ 
ಕೌನ್ಸಲಿಂಗ್‌ ಪ್ರಕ್ರಿಯೆ ಮುಗಿದ ನಂತರ ಉಳಿಕೆ 
ಸೀಟುಗಳನ್ನು ಅರ್ಹ ವಿದ್ಯಾರ್ಥಿಗಳ ಪಟ್ಟಿಯೊಂದಿಗೆ 
ಕಾಲೇಜುಗಳ ಹಂತದಲ್ಲಿಯೇ ದಾಖಲೆ ಮಾಡಲು : 
ಸೂಚಿಸಿರುತ್ತದೆ. ಈ ಸೀಟುಗಳನ್ನು ರಾಜ್ಯ; 
ಸರ್ಕಾರದ ಅಂತರ್ಜಾಲ ಪ್ರವೇಶಾತಿ 
ಪೋರ್ಟಲ್‌ನಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿಗೆ 
ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. 


ಊಉ) ಯಾವುದೇ ಕಾರಣಕ್ಕೂ ಸರ್ಕಾರಿ ಕೋಟಾದ 
ಸೀಟುಗಳನ್ನು ವೈದ್ಯಕೀಯ ಸಂಸ್ಥೆಗಳಿಗೆ 
ಹಿಂತಿರುಗಿ ನೀಡದಿರಲು 


ಕೈಗೊಂಡ ಕ್ರಮಗಳೇನು? 


ಸರ್ಕಾರ 


ಹಿಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ಕೌನ್ಸಿಲಿಂಗ್‌ 
ಸಂದರ್ಭದಲ್ಲಿ ಸರ್ಕಾರಿ ಖೋಟಾದೆ ಸೀಟುಗಳನ್ನು 
ವೈದ್ಯಕೀಯ ಸಂಸ್ಥೆಗಳಿಗೆ ಹಿಂದಿರುಗಿಸಿರುವುದಿಲ್ಲ. 


No: MED 113 RGU 2021 


ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ ಮತ್ತು 


ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು 


-ಏಮೆಬಂಭ- 
KARNATAKA EXAMINA FIONS AUTHORITY 
LIST OF MEDICAL COLLEGES IN KARNATAKA 


2020-21 


} 
| 
DISTRICT-WISE AND THEIR GOVT, QUOTA SEATS 


SEATS 


[sino] couco [coupoeNaMe Ue DISTRICT COLLEGE TYPE 
1 p _Bagalkot BAGALKOT PRIVATE COLLEGE: 50 
2 Banghiore Medical College Bangalore —ToANGALORE GOVT. 

3 M02 |Dr. BR. Ambedkar Medical College Bangalore BANGALORE PRIWATE COLLEGE 
4 ” M003 Kemyegowda institute of Medicai Sciences Bangalore [BANGALORE PRIVATE COLLEGE 
5 M004 |M.S.Hamaiah Medica! Coflege Bangalore BANGALORE PRIVATE COLLEGE 
£ MOOS V3. Medical College and Research Hospital Bangalore BANGALORE PRIVATE COLLEGE: 
7 M009 ಬ iastilute of Medical Science and Research Centre Bangalore BANGALORE PRIVATE COLLEGES 
| woz [ston Medical Cofcge [Bangalore — JBANGALORE PRIVATE COLLEGE. 
9 MO12Z Ra; rp hwari Medical College and Hospital Bangalore BANGALORE DEEMED 
10 M064 Saptilogirt Institute of Medical Sciences Bangalore BANGALORE PRIVATE COLLEGE 
11 | MO66 {ESI Medica Coflege [Bangalore BANGALORE ovr. 
12 M068 [BGS $lobal institute of Medical Sciences jKengeri, Bangalore JBANGALORE PRIVATE COLLEGE 
13 | M071 |The @xford Medical College Hospital and Research Center Bangalore BANGALORE PRIVATE COLLEGE” 
14 } M078 [Akash institute of Medical Sciences and Research Centre BANGALORE BANGALORE - JPRWVATE COLLEGE 
15 M081 {East Point Coflege of Medical Sciences and Research Center Bangalore BANGALORE: PRIVATE COLLEGE: 
16 | M082 [Bowing and Lady Curzon Medical College and Research institutiBengaturu BANGALORE GOVT. 
MO32 Jawaharaiol Neteu Medica! College Belgaum BELGAUM DEEMED 
M037 Belgdum institute of Medical Sciences Belgaum BELGAUM GOVT: 
Vijaybnagar institute of Medical Sciences Bellary BELLARY GOVT. 
Bidar Institute of Medical Sciences Bidar BIDAR GOVT. 
M033 JAl-Arheen Medical Coflege VUAYAPUR {BUAPUR PRIVATE COLLEGE 
MO36 RL Educational Association's Medical College VUAYAPLR BLAPUR DEEMED 
ಪ institute of Medica! Science ICHAMARAJANAGAR [CHAMARAINAGAR [GovT.. 
MO20 [Sri Bdsaveshwara Medical College and Hospital Chitradurga CHITRADURGA [pRwATE COLLEGE 
25 M061 jaya jagadguru Murugharajendra Medical College Davangere District JOAVANGERE PRIVATE COLLEGE.” 
2 M062 |Shyranuru Shivashankarappa Institute Of Medical Sciences Davangere DAVANGERE PRIVATE COLLEGE: 
27 M031 Karndtaka institute of Medicai Sciences Hubli OHARWAD GOVT: 
28 MO36 I Koliege of Medical Sciences and Hospital Dharwad DHARWAD PRIV. UNIVERSITY 2 
29 {mo7a [Gada Institute of Medicat Sciences GADAG (GADAG GOVT, 
30 ] MOOS [Khajq Bande Navaz Institute Of Medica} Sciences Gulbarga GULBARGA PRIV, UNIVERSITY 
31 M042 pr Rampure Medical College Kalaburgi GULBARGA PRIVATE COLLEGE 
32 | M070 JEsl Medical College Gulbarga GULBARGA GOVT. 
33 1. M072 Gulbarga institute of Medical Sciences GULBARGA GULBARGA GOVT, 
34 } M025 [Hassin institute of Medical Sciences Hassan HASSAN GOVT. 
35 } M077 [Kodagu institute of Medical Sciences MADYIKERI [ GOVT. 
36 } MOOS jDevafaj Urs Medical Coliege KOLAR KOLAR DEEMED 
37 MOBO |Samhram institute of Medical Science KGF, KOLAR KOLAR PRIVATE COLLEGE 
38 f Institute of Medica Sciences KOPPAL _{KOPPALA GOVT. ~ 
39 M023 JAdicffunchanagiri institute of Medical Sciences Bellur, Mandya Dist. JMANDYA PRIV. UNIVERSITY « 
40 MO24 \Mangya Institute of Medica! Sciences MANDYA GOVT. 
titute of Medical Sciences MANGALORE PRIVATE COLLEGE: 
Fathdr Muller Institute of Med. Education & Research MANGALORE PRIVATE COLLEGE. 
M051 Kastlrba Medical College MANGALORE _JDEEMED 
M052 [Yeneboya Medical College MANGALORE DEEMED 
M053 ಬೇ Medica} Academy Mangalore MANGALORE [DEEMED 
M054 |KVefkataramana Gowda Medical Coiicgs and Hocpitol SULA J MANGALORE Fane 
MO6S ಪ Institute of Medical Research Center ___ Mangalore MANGALORE PRIVATE COLLEGE « 
M079 Kanakhur institute of Medicat Sciences and Research Centre [MANGALORE {MANGALORE PRIVATE COLLEGE 
| mo21 [Mysdre Medical College Mysore MYSORE Gov. 
50 | M022 Yagadguru Sri Shivarathreeswara Medical College Mysore [NysoRE DEEMED 
51 | M043 Navcliaya Medicat Cotlege Raichur RAICHUR PRIVATE COLLEGE * 
52 | M045 JRaicflur institute of Medical Sciences {Raichur RAICHUR Govt. 
Dr. Chandramma Dayananda Sagar Institute of Medical Educatid Harohall RAMANAGARA PRIV. UNIVERSITY * 
54 {| M053 iShimpga Institute of Medical Sciences Shimoga SHIMOGA GOVT, 
55 | MO67 [Sub iah institute of Medical Science Fimoga SHIMOGA PRIVATE COLLEGE ~ 
56 } MUO7 Sri Sipichartha Medical College Tumkur TUMKUR [PRNATE COLLEGE: 
57 | M069 [Shridevi Institute of Medical Sciences and Research Hospital Tumkur TUMKUR PRIVATE COLLEGE, 
MOSS Kastdrbe Medical College MANIPAL UDUPI Toseneo 
UTTARA KANNADA UTTARA KANNADA GOVT, 


“KARNATAKA EXAMINATIONS AUTHORITY 


DETAILS OF SEAT ALLOTMENT KARNATAKA & NON-KARNATAKA 


2020-21 
[sung DETAILS [2002 
1 {TOTALNO.OF CANDIDATES TAKEN MBBS SEAT 6290 1 
2 - [TOTAL NO. OF KARNATAKA CANDIDATES TAKEN MBBS SEAF 5594 
3 [TOTALNO. QF NON-KARNATAKA CANDIDATES TAKEN MBBS SEAT 670 
| 
 HGTL NO. OF FOREIGN NATIONAL (INCL. Wim OCiPIO & Foreign. National) | 5 


CANDIDATES TAKEN MBBS SEAT 


ಸ 


1 


